M 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ , ನವೆಂಬರ್ ೨೯, ೨೦೧೨ ( ಮಾರ್ಗಶಿರ ೮, ಶಕ ವರ್ಷ ೧೯೩೪) ಸಂಚಿಕೆ ೪೭ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 

ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Chitradurga ಜಿಲೆ , Chitradurga 
ಭೂಸ್ವಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ/ CR/04/2011 -12 ದಿನಾಂಕ 07/06/ 2012 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಚಿತ್ರದುರ್ಗ ಜಿಲೆ ಹೊಸದುರ್ಗ 
ಪಟ್ಟಣದಲ್ಲಿ ಕೊಳಚೆ ನೀರು ಶುದ್ದೀಕರಣ ಘಟಕ ನಿಮಾDಣ ಉದ್ದೇಶಕ್ಕೆ ಭೂ ಸ್ವಾಧೀನ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು 
ಬಂದಿರುವುದರಿಂದ , 

ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ಕಾಧೀನ ಅಧಿನಿಯಮ 1894 (ಕೇಂದ್ರ) ಅಧಿನಿಯಮ ಸಂಖ್ಯೆ 
1984ರ 4ನೇ ಪ್ರಕರಣ ( 1) ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 (2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು 
ಚಲಾಯಿಸಲು ಸಹಾಯಕ ಆಯುಕ್ತರು ಚಿತ್ರದುರ್ಗ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅದಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಮಾದಿಕಾರಿಯವರ 
ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ 
ಮಾಡಿರುತ್ತೆ . 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು 
ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲಿ ತಿದ್ದುಪಡಿಯಾದ 1894ನೇ ಸಾಲಿನ 
ಭೂ ಸಂಗ್ರಹಣಾ ಅಧಿನಿಯಮ 3( ಸಿ) ಪ್ರಕರಣದ ಮೇರೆಗೆ ಜಿಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು 

ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ, ಚಿತ್ರದುರ್ಗ, ರವರಿಗೆ ಲಿಖಿತ ಮೂಲಕ 
ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ/CR/04/2011 -12ನ್ನು ನೋಡಿ, 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ 
ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು ಅಭಿವೃದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಕಾಧಿಕಾರಿಗಳು , Chitradurga 
ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ 
ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆಉಪೇಕ್ಷಿಸಲಾಗುವುದು . 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ, ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ . 


(೯೬೫ ) 


೯೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೨೯ , ೨೦೧೨ 


ಭಾಗ - ೬ 


ಅನುಸೂಚಿ 


20m : Chitradurga 


ತಾಲೂಕು: Hosadurga 


ಹೋಬಳಿ : ಕಸಬ 


ಗ್ರಾಮ : ಬೋಕಿಕೆರೆ 


Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ.ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


ಸಿದ್ದಪ್ಪ /ಗವೇಸಿದ್ದಪ್ಪ 


31/*/1 


ಖುಷಿ 


| 


ಲಾ ಸ ನಂ 30 /4 


| 


ಲಾ ಸ ನಂ 32 


| 


ಲಾ ಸ ನಂ 31 / 1 


| ಲಾ ಸ ನಂ 31 / 1. 


0.20.00 


0.18 


0.20. 00 


ಬಿ.ಕೆ.ರಾಜಪ್ಪ /ಲೇಟ್ ಟಿಆರ್‌.ಬಸಪ್ಪ 


30 /*/ 4 


ಖುಷಿ 


| 


ಲಾ ಸ ನಂ 30/ 4 


ಲಾ ಸ ನಂ 32 


ಲಾ ಸ ನಂ 32 


| ಲಾ ಸ ನಂ 30/4 | 


0 . 2 . 00 


0 . 03 


3 


ಬಿ. ಕೆ. ರಾಜಪ್ಪ / ಲೇಟ್ ಟಿ. ಆರ್ . ಬಸಪ್ಪ 


ಬಾಗಾಯು | ಲಾ ಸ ನಂ 30/ 4 


| 


ಲಾ ಸ ನಂ 32 


| 


ಲಾ ಸ ನಂ 32 


ಲಾ ಸ ನಂ 30 / 4 


0 . 5 .08 


0 . 28 


0. 2 . 00 


Village Extents : 


0 . 27 .08 


ಅನುಸೂಚಿ 


200m : Chitradurga 


ತಾಲೂಕು: Hosadurga 


ಹೋಬಳಿ : ಕಸಬ 


ಗ್ರಾಮ : ಗೊರುವಿನಕಲ್ಕು 


Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


1 


ಜಿ. ರಾಮಪ್ಪ / ಗುಂಡಪ್ಪ 


3/ */1A1 | | 


ಬಾಗಾಯು | 


ರಿ. ಸ , ನಂ 4 


| ಲಾ ಸ ನಂ 371ಎ2 | 


ರಿ . ಸ , ನಂ 1 


ಲಾ ಸ ನಂ 3/1ಬಿ 


0 . 3 .00 


0. 30 


ಜಿ, ಚಿಕ್ಕಮೂಡಪ್ಪ / ಗುಂಡಪ್ಪ 


Joint Owner 


ಹೆಚ್ . ಪ್ರಹಾದಪ್ಪ / ಜಿ . ಹನುಮಂತಪ್ಪ 


Joint Owner 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೨೯ , ೨೦೧೨ 


೯೬೭ 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


ಹೆಚ್ .ಕೃಷ್ಣಮೂರ್ತಿ/ ಜಿ . ಹನುಮಂತಪ್ಪ 


Joint Owner 


ಹೆಚ್. ರಾಮಚಂದ್ರಪ್ಪ / ಜಿ. ಹನುಮಂತಪ್ಪ 


Joint Owner 


ಮಹಾಲಕ್ಷ್ಮಮ್ಮ / ಜಿ. ಲಕ್ಷ್ಮಣಪ್ಪ 


Joint Owner 


0 . 3 . 00 


2 | ಎ . ಆರ್‌ ರಾಮಸ್ವಾಮಿ /ರಂಗಪ್ಪ 


3 /*/1A2 | ಬಾಗಾಯು | 


ಲಾ ಸ ನಂ 4 


| ರಿ. ಸ . ನಂ 3/2ಎ 


| 


ಲಾ ಸ ನಂ 1 


| ರಿ . ಸ. ನಂ 3/1ಎ1. 


0.1.08 


0 .15 


0 .1 . 08 


3 


ಡಿ . ರತ್ನಮ್ಮ / ಎ ಟಿ.ಶೀನಪ್ಪ 


3 / * /1B 


ಬಾಗಾಯು 


| 


ಲಾ ಸ ನಂ 4 


| ಲಾ ಸ ನಂ 3/1ಎ1 


ಲಾ ಸ ನಂ 1 


ರಸೆ , 


0 . 2 . 12 


0 . 28 


0. 2 .12 


4 [ಜಯಮ್ಮ /ಲೇಟ್ ರುದ್ರಪ್ಪ 


16/ */2A | ಬಾಗಾಯು 


16 /2A 


| 


| 


ಬಾಗಾಯ 


ಲಾ ಸ ನಂ 16/ 1 


ಲಾಸ ನಂ 16/ ರಿಸನಂ 16/22 ಶಾಸನಂ3/12 | ರಿ.ಸ.ನಂ4 | 


* ರುದ್ರಪ್ಪ 


| ರಿ . ಸ . ನಂ 16/2ಬಿ 


ರಿ . ಸ . ನಂ 4 


2. 35 . 00 


13.6 


ಲಾ ಸ ನಂ 3/ 1ಬಿ | 
3/ 2ಬಿ 3/ 2ಬಿ 


2 .35. 00 


- 


ಹನುಮಕ್ಕ ( ರಂಗಪ್ಪ 


16 / */2B | ಬಾಗಾಯು | ರಿ. ಸ. ನಂ 16/1 . 


ter28] ಬಾಣ 


| ರಿ. ಸ. ನಂ 16 / 2ಸಿ | 


ರಿ. ಸ . ನಂ 3/ 2ಸಿ 


( ರಿ . ಸ. ನಂ 16/ 2ಎ | 


1 . 8 . 00 


5.45 


1 . 8 . 00 


6 


ಅಧ್ಯಕ್ಷರು ಒಪ್ಪಿ ನ ಮರದ ಕಮಿಟಿ ಹೊ ./ 


47/ */* 


ಖುಷಿ 


ರಿ. ಸ. ನಂ 46 


ಓಣಿ 


0.28.00 


0 .11 


ರಿ. ಸ. ನಂ 117ರ | ಲಾ ಸ ನಂ 100 | 

ಮತ್ತು 106 


ಉಳಿಕೆ 


0.28.00 


7 


ಆದಾಣ,2 , 


ಕೆ. ರಾಮಣ / ಚಿಕ್ಕಣ 


56r | 


56/ */* 


ಬಾಗಾಯು | ರಿ ಸ. ನಂ 58/ 4 


ಓಣಿ 


ರಿ. ಸ. ನಂ 56ರ ಉಳಿಕೆ | ರಿ. ಸ . ನಂ 57 


0 . 5 .00 


| 


0 .57 


0.5 .00 


೯೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೨೯ , ೨೦೧೨ 


ಭಾಗ - ೬ 


ಚಕ್ಕು ಬಂದಿ 


ಕ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | 


ತರಹ 


ಉತ್ತರ 


ಉತ್ತರ 


ಪೂರ್ವ 


ದಕ್ಷಿಣ 


ಭೂ ಸ್ವಾಧೀನ ವಿವರ 
ಪಶ್ಚಿಮ | ವಿಸ್ತೀರ್ಣ | ಮೌಲ್ಯ 
ಸ ನಂ 5712 ರ 0.0. 08 0 - 08 


8 


ಎಂ .ಕೆ.ಭೀಮಣ್ಯ /ಸಣ್ಯಕರಿಯಪ್ಪ 


57/*/ 2 


ಬಾಗಾಯು | 


ಸ ನಂ 58/ 4 


| ಲಾ ಸ ನಂ 58/ 4 | ಸ ನಂ 56 ರ ಉಳಿಕೆ 


0 . 0 . 08 


9 | ಗೌಡಹೊನ್ನಪ್ಪ /ಕೆಂಚಪ್ಪ 


93/ */ 3 


ಖುಷಿ 


ಲಾ ಸ ನಂ 93/ 4 


ಲಾ ಸ ನಂ 92 


| 


ಲಾ ಸ ನಂ 102 


( ಲಾ ಸ ನಂ 93/ 3ರ | 


0 . 3 . 00 


0.3.00 


10 ಹೆಚ್ .ಎಸ್ . ರುದ್ರಸ್ಮಾಮಿ /ಸಣಿಂಗಪ್ಪ 


93/*/4 


ಖುಷಿ 


ಸ. ನಂ 93/ 4ರ ಉಳಿಕೆ | 


ಲಾ ಸ ನಂ 92 | 


ಲಾ ಸ ನಂ 94 


0 .5 . 00 


0 .2 


ಲಾ ಸ ನಂ 93 / 3ರ | 
ಉಳಿಕೆ Hissa 


0 . 5 . 00 


11 ( ಎಂ .ಎ.ಕೃಷ / ಎಂ . ಎ, ಆರ್ಯಮೂರ್ತಿ 


100/ */* 


ಬಾಗಾಯು 


ಲಾ ಸ ನಂ 99 | ಲಾ ಸ ನಂ 101 | 


ಲಾ ಸ ನಂ 100 ರ | 


ಲಾ ಸ ನಂ 47 


0.7. 00 


1 .00 


ಉಳಿಕೆ 


0.7.00 


12 ಸಾವಿತ್ರಮ್ಮ / ಎಂ . ಎನ್ . ಆರ್ಯಮೂರ್ತಿ 


101/*/* 


ಬಾಗಾಯು 


0 . 6. 00 


0 . 99 


ಲಾ ಸ ನಂ 99 | ಲಾ ಸ ನಂ 102 | ಸ. ನಂ 101ರ ಉಳಿಕೆ | ಲಾ ಸ ನಂ 100 | 

103 


0 . 6 .00 


13 | ಹೆಚ್ . ಪಿ .ಶಿವಣ / ಪರ್ವತಪ್ಪ 


ಓಣಿ 


ಸ. ನಂ 103/2ರ ಉಳಿಕೆ| ಲಾ ಸ ನಂ 102 


0 . 4 . 00 


103/*/2 | ಬಾಗಾಯು | ಸ. ನಂ 103 / 2ರ 

ಉಳಿಕೆ 


0.5 


0 .4 . 00 


ಜಿ. ಪವಿತ್ರ /ಗೋವಿಂದಪ್ಪ 


58/ */ 2 


ಬಾಗಾಯು | ರಿ . ಸ . ನಂ 5871 


| ರಿ. ಸ. ನಂ 58/ 4ರ 


ರಿ . ಸ. ನಂ 57 


ರಿ . ಸ . ನಂ 58/ 2ರ 


0 . 1 . 00 


0 .15 


ಉಳಿಕೆ 


0 .1 .00 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೨೯ , ೨೦೧೨ 


೯ 


೯ 


ಚಕ್ಕು ಬಂದಿ 


ಕ್ರ . ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | 


ತರಹ 


ಭೂ ಸ್ವಾಧೀನ ವಿವರ 
ಪಶ್ಚಿಮ | ವಿಸ್ತೀರ್ಣ | ಮೌಲ್ಯ 


ಉತ್ತರ | ಪೂರ್ವ 


ದಕ್ಷಿಣ 


15 ಹನುಮಕ್ಕ /ಮೈಲಾರಪ್ಪ 


58/ */ 1 . 


ಖುಷಿ 


| 


Sy No 58/ 3 


| Sy No 58 /4 


Sy No 58/1 


| Sy No 58/1, 


0. 7. 00 


1 .10 


0 .7 . 00 


16 ಸರೋಜಮ್ಮ / ಮರಿಯಪ್ಪ 


3/ */ 2A 


ಬಾಗಾಯು 


ಲಾ ಸ ನಂ 16 


| ಲಾ ಸ ನಂ 3 / 2ಬಿ 


ಲಾ ಸ ನಂ 2 


1 .17. 00 


5. 75 


ಲಾ ಸ ನಂ 
3/1ಎ2 


ಡಿ. ರಮೇಶಪ್ಪ /ದ್ರವಪ್ಪ 


Joint Owner 


ಡಿ. ರಾಮಚಂದ್ರಪ್ಪ / ದ್ರವಪ್ಪ 


Joint Owner 


1 .17.00 


17 ಎಂ . ಪಿ .ದಯಾನಂದಸಾಗರ / ಪ್ರಾಣೇಶಪ್ಪ 


3/*/2B | 


ಖುಷಿ 


| 


ಲಾ ಸ ನಂ 16 | ಲಾ ಸ ನಂ 3/2ಸಿ | 


ಲಾ ಸ ನಂ 2 


| ಲಾ ಸ ನಂ 3/2ಎ 


0. 3. 00 


0 .36 


18 ( ಎಂ . ಪಿ . ದಯಾನಂದಸಾಗರ /ಪ್ರಾಣೇಶಪ್ಪ 


ಬಾಗಾಯು 


| 


ಲಾ ಸ ನಂ 16 


| ಲಾ ಸ ನಂ 3/ 2ಸಿ 


ಲಾ ಸ ನಂ 2 


ಲಾ ಸ ನಂ 3/2ಎ 


1 .18. 00 


5.84 


1 . 21 . 00 


19 ಸರೋಜಮ್ಮ ( ಮರಿಯಪ್ಪ 


3/ */ 20 


ಖುಷಿ 


| 


ಲಾ ಸ ನಂ 16 


ಲಾ ಸ ನಂ 2 


ಲಾ ಸ ನಂ 2 


| ಲಾ ಸ ನಂ 3/ 2ಬಿ 


0 . 15 . 00 


- 0.25 


ಡಿ.ರಮೇಶಪ್ಪ /ದ್ರವಪ್ಪ 


Joint Owner 


| 
| 
| 


ಡಿ.ರಾಮಚಂದ್ರಪ್ಪ /ದ್ರವಪ್ಪ 
20 ಎಂ.ಪಿ.ದಯಾನಂದಸಾಗರ ಪ್ರಾಣೇಶಪ್ಪ 


| 
| 
| 


Joint Owner 


| 
| ಖುಷಿ: | ಲಾ ಸ ನಂ 16 


ಲಾ ಸ ನಂ 2 


ಲಾ ಸ ನಂ 2 


ಲಾ ಸ ನಂ 3/ 2ಬಿ 


0.9. 00 


0 . 21 


0 . 24. 00 


21 ಗೋವಿಂದಪ್ಪ /ಬಸಪ್ಪ 


16/*/2C ಬಾಗಾಯ | 0.ಸ.ನಂ 16/1 | ರಿ.ಸ.ನಂ17 


ರಿ.ಸ. ನಂ 2 


ರಿ.ಸ.ನಂ 16/26 


0.18.00 


2.45 


೯೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೨೯ , ೨೦೧೨ 


ಭಾಗ - ೬ 


ಚಕ್ಕು ಬಂದಿ 


ಕ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ 


ತರಹ 


ದಕ್ಷಿಣ 


ಉತ್ತರ | ಪೂರ್ವ | 
ರಿ. ಸ . ನಂ 16/1.. ರಿ.ಸ. ನಂ 17 


ಭೂ ಸ್ವಾಧೀನ ವಿವರ 
ಪಶ್ಚಿಮ | ವಿಸ್ತೀರ್ಣ | ಮೌಲ್ಯ 

0.30.00 


22 


ಬಾಗಾಯು 


ರಿ.ಸ. ನಂ 2 


ರಿ . ಸ . ನಂ 16/ 2ಬಿ 


3 . 00 


ಹೆಚ್ . ಎಸ್ . ನಾಗರಾಜ ಯಾನೆ ರಾಜಣ / ಹಂಜಿ 
ಸಿದ್ದಪ್ಪ 


1 . 8 . 00 


23 ಕಿಟ್ಟಪ್ಪ | 


102/* /* 


ಖುಷಿ 


ಲಾ ಸ ನಂ 92 


| ಲಾ ಸ ನಂ 103/ 2 


ಸ ನಂ 102ರ ಉಳಿಕೆ | ಸ ನಂ 102ರ 


0 . 4 . 00 


0 . 4 


ಗೋವಿಂದಪ್ಪ | 


Joint Owner 


ನಾಗಪ್ಪ /ಕೆಂಚಪ್ಪ 


Joint Owner 


0 . 4 . 00 


Village Extents: 


10. 30 .12 


ಅನುಸೂಚಿ 


200 m : Chitradurga 


oseOm 80 : Hosadurga 


ಹೋಬಳಿ : ಕಸಬ 


ಗ್ರಾಮ : ಕುಮಾರನಕಣಿವೆ 


Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


ಎಸ್ . ಎಸ್ಅನ್ನಪೂರ್ಣಮ್ಮ | | 


8 /*/* 


ಖುಷಿ 


Sy No 8 


Border 


Sy No 17 


Sy No 8 


0. 21 . 00 


0 . 52 


0. 21 . 00 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೨೯ , ೨೦೧೨ 


೯೭೦ 


ಚಕ್ಕು ಬಂದಿ 


ಕ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ 


ತರಹ 


ಭೂ ಸ್ವಾಧೀನ ವಿವರ 
ಪಶ್ಚಿಮ | ವಿಸ್ತೀರ್ಣ | ಮೌಲ್ಯ 


ಉತ್ತರ 


ಪೂರ್ವ 


ದಕ್ಷಿಣ 


2 


ಲಕ್ಷ್ಮೀದೇವಮ್ಮ / ಆರ್‌ ಎಸ್ ಕೃಷ್ಣಪ್ಪ 


9/ */* 


ಖುಷಿ 


ಲಾ ಸ ನಂ 10 


ಗಡಿ 


ಲಾ ಸ ನಂ 8 


ಸ ನ 9ರ ಉಳಿಕೆ 


0.3.08 


0 . 09 


0. 0. 00 


Village Extents: 


0 . 24 .08 


Agricultural Total Extents : 


12. 2.12 


DESIGNATION : ಸಹಾಯಕ ಆಯುಕ್ತರು 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ 


ಜಿಲ್ಲಾಧಿಕಾರಿಗಳು 


LAOLOCATION : ಚಿತ್ರದುರ್ಗ 


Chitradurga ಜಿಲೆ . 


= 


= 


= 


= 


= 


= 


= 


- 


L 


, 


ಇಳ 


- 


- 


- 


5 


- 


5 


If 


° 


5 


HEE 


PARAPSE 


. 
51 
2 


NGS 


ಅGAELI 


° 


ಜ 
C5K4 


° 


ಟಿ 


- 


= 


* 


° 


. 


ಕts 


° 


- 


12 


** 


`ಆಆ 

-TF-24 

-+- 


LIPI 


° 


11 


- 


STIERS 


- 


° 


! 


114 


- 


- 


° 


- 


- 


* 
SS 


- 


- 


C 

+ 11-2UTEar 


# 


° 


12 


- 


- 


- 


RSS 
| 


PR 136 


3 


° 


k 


* 


ಪಿ 


° 


ಸಖಿ 


ಜ 


S 


L 


= 


= 


= 


= 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17(1) ಮತ್ತು 17 (4) ರ ಅಡಿ6 (1) ರ ಅನ್ವಯ ಘೋಷಣೆ 

ಸರ್ಕಾರದ ಆದೇಶದ ಸಂ . ಕಂ . ಇ. 24 / ಭೂ . ಸ್ವಾ ಕೋ . ದಿನಾಂಕ 22 - 08 - 2012 


1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರ ಮೂಲಕ ತಿದ್ದುಪಡಿಯಾದ 1894ನೇ ಭೂ ಸ್ವಾಧೀನ ಅಧಿನಿಯಮ (ಕೇಂದ್ರ ಅಧಿನಿಯಮ 1894ರ 1ರ ) ಅಧಿನಿಯಮ 6ನೇ ಪ್ರಕರಣ ಹೊಂದಿದ ಅಧಿಕಾರದ ಮೇರೆಗೆ ಈ 
ಮುಂದಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿ ಜೆ. ಎಂ .ಎಫ್. ಸಿ. ನ್ಯಾಯಾಲಯದ ಕಟ್ಟಡ ಮತ್ತು ಮಾನ್ಯ 
ನ್ಯಾಯಾಧೀಶರ ವಸತಿ ಗೃಹ ನಿರ್ಮಿಸುವ ಉದ್ದೇಶಕ್ಕಾಗಿ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಮತ್ತು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಬೆಂಗಳೂರು ವಿಭಾಗ, ಬೆಂಗಳೂರು ಇವರಿಗೆ ಬೇಕಾಗಿದೆ 
ಎಂದು ಜಿಲ್ಲಾಧಿಕಾರಿಗಳು , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ಬೆಂಗಳೂರು ರವರು ಭೂ ಸ್ವಾಧೀನ ಕಾಯ್ದೆ ಕಲಂ 17(1) ಮತ್ತು 17( 4) ರ ಅಡಿಯಲ್ಲಿ ಕಲಂ 4(1) ರ ಮೇರೆಗೆ ಹೊರಡಿಸಿದ ಅಧಿಸೂಚನೆ ಕ್ರಮಾಂಕ 
ಎಲ್. ಎ. ಕ್ಯೂ ./ಎಸ್. ಆರ್ / 23 /2011 -12 ದಿನಾಂಕ 23 - 11 - 2011ರ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯಲ್ಲಿ ಪುಟ ಸಂಖ್ಯೆ : 948ರಲ್ಲಿ ದಿನಾಂಕ 26 - 11- 2011ರಂದು ಪ್ರಕಟಗೊಂಡಿರುತ್ತದೆ . ಸದರಿ 
ಜಮೀನುಗಳನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿ, ಭೂ ಸ್ವಾಧೀನ ಅಧಿನಿಯಮ 17ರ ಅನ್ವಯ ಕಲಂ 6ರ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳನ್ನು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿದೆ 


೯೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್ ೨೯ , ೨೦೧೨ 


ಭಾಗ - ೬ 


ಎಂದು ಈ ಮೂಲಕ ಘೋಷಿಸಲಾಗಿದೆ. ಮೇಲಿನ ಅಧಿನಿಯಮ ಕಲಂ - 7ರ ಮತ್ತು 3 ( ಸಿ) ಪ್ರಕಾರ ಹೊಂದಿರುವ ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾಧಿಕಾರಿಯವರಲ್ಲಿ ನಿಹಿತವಾದ ಅಧಿಕಾರವನ್ನು ಚಲಾಯಿಸಲು 
ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರು ಸದರಿ ಕಾರ್ಯವನ್ನು ನಿರ್ವಹಿಸಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ನಿರ್ದೇಶಿಸಿದೆ. ಭೂ ಸ್ವಾಧೀನ ಕಾಯ್ದೆ ಕಲಂ 17ರ ಉಪ ಕಲಂ (1) ರ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಉಪ ಪ್ರಕರಣ 9 ಮತ್ತು 10ರ ಪ್ರಕಾರ ಹೊರಡಿಸಲಾಗುವ ತಿಳುವಳಿಕೆಯನ್ನು ಪ್ರಚಾರಪಡಿಸಿದ ದಿನಾಂಕದಿಂದ 15 ದಿವಸಗಳು ಕಳೆದ ನಂತರ ಸದರಿ ಜಮೀನುಗಳನ್ನು ಸ್ವಾಧೀನಪಡೆಯಲು 
ಸರ್ಕಾರವು ನಿರ್ದೆಶಿಸುತ್ತದೆ. 


ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪ ವಿಭಾಗ, ಬೆಂಗಳೂರು ಇವರನ್ನು ಸದರಿ ಭೂಮಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ( ಸಿ) ಮೇರಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಖಂಡದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳಿಗೆ ಸಂಬಂಧಿಸಿದ ನಕಾಶೆಗಳನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಧಿಕಾರಿಗಳು , ದೊಡ್ಡಬಳ್ಳಾಪುರ ಉಪ ವಿಭಾಗ, ಪೋಡಿಯಂ ಬ್ಲಾಕ್ , 2ನೇ ಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು- 1ರವರ 
ಕಛೇರಿಯಲ್ಲಿ ಇಡಲಾಗಿದೆ. 


ಅನುಸೂಚಿ 


ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 


ತಾಲ್ಲೂಕು: ಹೊಸಕೋಟೆ 


ಹೋಬಳಿ: ಕಸಬಾ 


ಗ್ರಾಮ : ಹೊಸಕೋಟೆ 


ಭೂ ಸ್ವಾಧೀನ ಪಡಿಸುವ ವಿಸ್ತೀರ್ಣ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು | ಸರ್ವೆ ನಂ . 


ತರಹ 


ಚಕ್ಕುಬಂದಿ 
| ಉತ್ತರ 


ಪೂರ್ವ 


| 


ಪಶ್ಚಿಮ 


| 


ದಕ್ಷಿಣ 


ಆಕಾರ 


ವಿಸ್ತೀರ್ಣ 
10 


| 


| 


11 


ಎಂ .ಆರ್. ಚಂದ್ರಸೇನ ಬಿನ್ | ಎಂ . ಆರ್. ಚಂದ್ರಸೇನ 
ಲೇ ಎಂ . ರಾಮಯ್ಯ ಬಿನ್ 

ಲೇ || ಎಂ . ರಾಮಯ್ಯ 


332 


ಖುಷ್ಠಿ 


ಸ. ನಂ . 309, 
331 ಮತ್ತು 
ಪಿಡಬ್ಲ್ಯೂಡಿ. 

ಜಾಗ. 


ಸ. ನಂ . 333 /1ರ 

ಜಮೀನು 


ರಾಷ್ಟ್ರೀಯ ಹೆದ್ದಾರಿ - 4ರ | ಸ.ನಂ . 332ರ 

ರಸ್ತೆ ಮತ್ತು ಉಳಿಕೆ & ಸ. ನಂ . 
ಪಿಡಬ್ಲೂಡಿ, ಜಾಗ 333 


2 - 35 


4 .50 


| ಎಂ . ಆರ್ . ಚಂದ್ರಸೇನ ಬಿನ್ 
ಲೇ ಎಂ . ರಾಮಯ್ಯ 


ಸ . ನಂ . 3314ರ 


ಎಂ . ಆರ್. ಚಂದ್ರಸೇನ 
ಬಿನ್ 
ಲೇ | ಎಂ . ರಾಮಯ್ಯ 


333 / 


ಖುಷ್ಠಿ 


ಸ. ನಂ . 332 


ಸ. ನಂ . 331 / ರ 

ಉಳಿಕೆ 


ಸ . ನಂ . 332 


0 - 05 


0 .30 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಲಲಿತಾ ಹಂದಿಗೋಳ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ-2). 


P . R . 137 


